ಕರ್ನಾಟಕ ವಿಧಾನ ಪರಿಷತ್ತು 


1) ಚುಕ್ಕೆ ಗುರುತಿಲ್ಲದ ಪುಶ್ನೆ ಸಂಖ್ಯೆ :820 
2) ಸದಸ್ಯರ ಹೆಸರು 


3) ಉತರಿಸುವ ದಿನಾಂಕ 


: ಶ್ರೀ ಹೆಚ್‌.ಎಂ. ರಮೇಶಗೌಡ 
(ವಿಧಾನಸಭೆಯಿಂದ ಚುನಾಯಿತರಾದವರು) 
: 11-03-2020 


4) ಉತ್ತರಿಸಬೇಕಾದ ಸಚಿವರು : ಮುಜರಾಯಿ, ಮೀನುಗಾರಿಕೆ ಹಾಗೂ ಬಂದರು 


ಮತ್ತು ಒಳನಾಡು ಜಲಸಾರಿಗೆ ಸಚಿವರು 


7 ಪ್ರಶ್ನೆ ಉತ್ತರ 

ಅ) | ಕರ್ನಾಟಕ ಫರ್ನQಾಟಕ ಮೀನುಗಾರಿಕಾ ಅಭಿವೃದ್ದಿ ನಿಗಮವನ್ನು 1956 ರ 
ರಾಜ್ಯದಲ್ಲಿ ಕಂಪೆನಿ ಕಾಯಿದೆ ಪ್ರಕಾರ ಅಧಿಕೃತ ಶೇರು ಬಂಡವಾಳ ರೂ.3.00 
ಕರ್ನಾಟಕ ಕೋಟಿ ಮತ್ತು ಸಂದಾಯವಾದ ಶೇರು ಬಂಡವಾಳ ರೂ.7.12 
ಮೀನುಗಾರಿಕೆ ಲಕ್ಷಗಳೊಂದಿಗೆ ಮೀನುಗಾರರ ಶ್ರೇಯೋಭಿವೃದ್ಧಿ ಮತ್ತು 
ಅಬಿವೃದ್ದಿ ಮೀನುಗಾರಿಕಾ ಕ್ನೇತದ ಅಭಿವೃದ್ದಿಯ ದೃಷ್ಟಿಯಲ್ಲಿ 1970 ರಲ್ಲಿ 
ನಿಗಮ ಸ್ಮಾಪಿಸಲಾಗಿದೆ. ಪುಸ್ತುತ ರೂ.2000, ಕೋಟಿ ಅಧಿಕೃತ 
ಅನುಷ್ಠಾನಕ್ಕೆ ಬಂಡವಾಳವಿದ್ದು, ರೂ.17.84 ಕೋಟಿ ಸಂದಾಯವಾದ ರಾಜ್ಯ 
ಬಂದಿದ್ದು ಸರ್ಕಾರದ ಪಾಲು ಬಂಡವಾಳವಿದೆ. 
ಯಾವಾಗ; | ನಿಗಮದ ಧ್ಯೈಯೋದೆ 
tid ದೇಶಗಳು 
ಧ್ಯೈಯೋದ್ದೇಶ . ಡೀಸಿಲ್‌, ಮಂಜುಗಡ್ಡೆ, ಮತ್ತು ಮೀನುಗಾರಿಕಾ ಸಲಕರಣೆ 
ಗಳೇನು: ಗಳನ್ನು ಮೀನುಗಾರರಿಗೆ ಕಡಿಮ ಬೆಲೆಯಲ್ಲಿ ಪೂರೈಕೆ 


ಮಾಡುವುದು. 


. ಪರ್ಷೀನ್‌ ಮೀನು ಮಾರಾಟ ಮಾಡುವ ಮುಖಾಂತರ 
ಮೀನುಗಾರರು ಹಿಡಿದ ಮೀನಿಗೆ ಉತ್ತಮ ಬೆಲೆ ನೀಡುವಿಕೆ. 


. ಮೀನುಗಾರಿಕಾ ಇಲಾಖೆಯ ವಸತಿ, ಮೀನು ಮಾರುಕಟ್ಟೆ 
ಮತ್ತು ಇತರೆ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರುವುದು. 


. ಸಸಾರಜನಕ ಭರಿತ ಮೀನಿನ ಪ್ರಚಾರಕ್ಕಾಗಿ ಹವಾನಿಯಂತಿತ 
ಮೀನು ಮಾರಾಟ ಮಳಿಗೆ ಹಾಗೂ ಮತ್ಯದರ್ಶಿನಿ ಉಪಾಹಾರ 
ಗೃಹಗಳ ಸ್ಥಾಪನೆ. 

°- ರಾಜ್ಯದ ಒಳನಾಡು ಪ್ರದೇಶಕ್ಕೆ ತಾಜಾ ಹಾಗೂ ಶೀತಲೀಕೃತ 
ಮೀನು ಸರಬರಾಜು ಮಾಡಲು ಶೀತಲ ಸರಪಣಿ ಸ್ಮಾಪನೆ. 


ತಾಜಾ ಮತ್ತು ಫನೀಕೃತ ಮೀನು ಹಾಗೂ ಮೀನಿನ 
ಉತ್ಪನ್ನಗಳನ್ನು ರಪ್ತು. ಮಾಡಲು ಬೇಕಾದ ಸಂಸ್ಕರಣಾ ಮತ್ತು 
ಸಂಸ್ಕರಣಾ ಪೂರ್ವ ಸ್ಥಾವರಗಳ ಸೌಲಭ್ಯಗಳನ್ನು 
ಒದಗಿಸುವುದು. 


. ಅಲಂಕಾರಿಕಾ ಮೀನು, ಅಕ್ಟೇರಿಯಂ ಹಾಗೂ ಸಲಕರಣೆಗಳ 
ಮಾರಾಟ, ಮೀನು ಆಹಾರ ಮತ್ತು ಮೀನೆಣ್ಮೆಗೆ ಬೇಕಾದ 
ಸೌಲಭ್ಯ ಒದಗಿಸುವುದು. 


. ನೂತನ ಯೋಜನೆಗಳಾದ ಮೊಬೈಲ್‌ ಮೀನು ಮಾರಾಟ, 
ಮೊಬೈಲ್‌ ಮತ್ಯದರ್ಶಿನಿ, ಹಾಗೂ ಆನ್‌ ಲೈನ್‌ ಮೀನು 
ಮಾರಾಟವನ್ನು ನಡೆಸುವುದು. 


* ವಿವಿಧ ಮತ್ಯ್ಯಮೇಳ ಮತ್ತು ಇತರೆ ವಸ್ತು ಪ್ರದರ್ಶನಗಳಲ್ಲಿ 
ಭಾಗವಹಿಸಿ ಮೀನು ಸೇವನೆಯನ್ನು ಜನಪ್ರಿಯಗೊಳಿಸುವುದು. 


ವಜ 


ರ 


[9 


ಈ ನಿಗಮಕ್ಕೆ 
ಇದುವರೆಗೂ 
ಸರ್ಕಾರವು 
ನೀಡಿದ 
ಅನುದಾನದ 
ಮೊತ್ತ ಎಷ್ಟು; 
ಅನುದಾನವನ್ನು 
ಯಾವ 
ಉದ್ದೇಶಕ್ಕೆ 
ಬಳಕೆ 
ಮಾಡಲಾಗಿದೆ; 


ನಿಗಮದ ಪುನಶ್ನೇತನಕ್ಕಾಗಿ ರಾಜ್ಯ ಸರ್ಕಾರವು 2006-07 ನೇ 
ಸಾಲಿನಲ್ಲಿ ರೂ412 ಕೋಟಿಗಳನ್ನು ಷೇರುಧನವಾಗಿ ನೀಡಿದ್ದು 
2007-08 ನೇ ಸಾಲಿನಲ್ಲಿ ನಿಗಮಕ್ಕೆ ಪುನಶ್ವೇತನಾ ಕಾರ್ಯಕ್ರಮದ | 
ಮುಂದುವರಿಕೆಯಾಗಿ ಮೀನು ಮಾರಾಟ ಚಟುವಟಿಕೆ ಹಾಗೂ 
ಮೀನುಗಾರಿಕೆಗೆ ಸಂಬಂಧಿಸಿದ ಇತರ ಚಟುವಟಿಕೆಗಳನ್ನು: 
ಅಭಿವೃದ್ಧಿಪಡಿಸಲು ರೂ.7.50 ಕೋಟಿಗಳನ್ನು ಬಿಡುಗಡೆ ಮಾಡಿದೆ. 


ಕೇಂದ್ರ / ರಾಜ್ಯ ಸರ್ಕಾರದ ಯೋಜನೆಗಳು ಹಾಗೂ ರಾಷ್ಟೀಯ 
ಕೃಷಿ ವಿಕಾಸ ಯೋಜನೆ (್ಣKಳಳ) ಯಡಿ ಸುಮಾರು ರೂ.26.00 
ಕೋಟಿಗಳಷ್ಟು ಅನುದಾನವನ್ನು ನೀಡಲಾಗಿರುತ್ತದೆ. ಸದರಿ 
ಅನುದಾನದಿಂದ ಮಂಗಳೂರು, ಮಲೆ, ಗಂಗೊಳ್ಳಿ ಭಟ್ಕಳ, 
ಹೊನ್ನಾವರ ಮತ್ತು ಕಾರವಾರಗಳಲ್ಲಿ ಒಟ್ಟು ಪ್ರತಿನಿತ್ಯ 220 ಟನ್‌ 
ಸಾಮರ್ಥ್ಯದ ಮಂಜುಗಡ್ಡೆ ಸ್ಥಾವರಗಳನ್ನು ನಿರ್ಮಾಣ 
ಮಾಡಲಾಗಿದೆ. ರಾಜ್ಯದ ಒಳನಾಡು ಪ್ರದೇಶಕ್ಕೆ ಶೀತಲೀಕೃತ ಮೀನು 
ಸರಬರಾಜು ಮಾಡಲು ಶೀತಲ ಸರಪಣಿಯನ್ನು ಸ್ಥಾಪಿಸಲಾಗಿದೆ. 


ಮಂಗಳೂರಿನ ನಿಗಮದ ಕೇಂದ್ರ ಕಛೇರಿಯಲ್ಲಿ ಐರೋಪ್ಯ 
ಒಕ್ಕೂಟಿ ರಾಷ್ಟ್ರಗಳಿಗೆ ಮೀನು ರಫ್ತು, ಮಾಡುವುದಕ್ಕಾಗಿ ಪರವಾನಿಗೆ 
ಹೊಂದಿದ ಆಧುನಿಕ ಮೀನು ಸಂಸ್ಕರಣಾ ಸ್ಥಾವರವನ್ನು 
ನಿರ್ಮಿಸಲಾಗಿದೆ. ಹಾಗೂ ಹೆಬ್ಬಾಳದಲ್ಲಿ ಶೀತಲಾಗಾರಗಳ 
ಸಂಕೀರ್ಣಗಳನ್ನು ನಿರ್ಮಿಸಲಾಗಿದೆ. ಅಲ್ಲದೆ, ಅಲಂಕಾರಿಕ ಮೀನು 
ಮರಿಗಳ ಉತ್ಪಾದನೆ ಮತ್ತು ಮಾರಾಟದ ಬಗ್ಗೆ 500 ಜನರಿಗೆ 
ತರಬೇತಿಯನ್ನು ನೀಡಲಾಗಿರುತ್ತದೆ. ರಾಜ್ಯದ ವಿವಿಧ ಭಾಗಗಳಲ್ಲಿ 
ಸುಮಾರು 19 ಮತ್ಯದರ್ಶಿನಿ ಮೀನು ಉಪಾಹಾರ ಗೃಹ ಮತ್ತು 
ಮೀನು ಮಾರಾಟ ಮಳಿಗೆಗಳನ್ನು ನಿರ್ಮಾಣ ಮಾಡಲಾಗಿದೆ ಹಾಗೂ 
ಸುಮಾರು 24 ಸುಸಜ್ಜಿತ ಮೀನು ಮಾರುಕಟ್ಟೆಗಳನ್ನು ನಿರ್ಮಾಣ 
ಮಾಡಿ ಸಂಬಂಧಪಟ್ಟ ಗ್ರಾಮ ಪಂಚಾಯತ್‌ / ನಗರ ಸಭೆಗಳಿಗೆ 
ಫಲಾನುಭವಿಗಳ ಉಪಯೋಗಕ್ಕಾಗಿ ಹಸ್ತಾಂತರಿಸಲಾಗಿದೆ. 


ಕೇಂದ್ರ ಸರ್ಕಾರದ ವಾಣಿಜ್ಯ ಮಂತ್ರಾಲಯದ ಟೈಸ್‌ 
ಯೋಜನೆಯಡಿ ರೂ.500 ಕೋಟಿ ಅನುದಾನ ಹಾಗೂ ರಾಜ್ಯ 
ಸರ್ಕಾರದ ಕೈಗಾರಿಕಾ ಇಲಾಖೆಯ ವಿಶ್ವೇಶ್ವರಯ್ಯ ಟ್ರೇಡ್‌ 
ಪ್ರಮೋಷನ್‌ ಸೆಂಟರ್‌, ಬೆಂಗಳೂರು ಇವರ ಮುಖಾಂತರ ರೂ.5.00 ' 
ಕೋಟಿ ಒಟ್ಟು ರೂ.1000 ಕೋಟಿ ವೆಚ್ಚದಲ್ಲಿ ತದಡಿ ಮೀನುಗಾರಿಕೆ 
ಬಂದರಿನಲ್ಲಿ ನಿಗಮದಿಂದ ಐರೋಪ್ಯ ಒಕ್ಳುಟ ರಾಷ್ಟ್ರಗಳಿಗೆ ಮೀನು 


| ರಫ್ತು ಮಾಡುವ ಪರವಾನಿಗೆ ಹೊಂದಿರುವ ಆಧುನಿಕ ಮೆರೈನ್‌ 


ಎಕ್ಸ್‌ ಪೋರ್ಟ್‌ ಯೂನಿಟನ್ನು ನಿರ್ಮಿಸಲಾಗುತ್ತಿದೆ. 


- 


ಇ) | ಮೀನುಗಾರರಿಗೆ 
ಅನುಕೂಲ 
ವಾಗುವ ಹಾಗೆ 
ನಿಗಮವು 
ರೂಪಿಸಿರುವ 
ಯೋಜನೆಗಳು 
ಯಾವುವು? 


ಮೀನುಗಾರರಿಗೆ ಅನುಕೂಲವಾಗುವ ಹಾಗೆ ನಿಗಮವು 
ರೂಪಿಸಿರುವ ಯೋಜನೆಗಳು ಕೆಳಕಂಡಂತಿವೆ:- 


ಮೀೀನುಗಾರರು ಹಿಡಿದ ಮೀನಿಗೆ ಉತ್ತಮ ಬೆಲೆ ಒದಗಿಸಲು 
ರಾಜ್ಯಾದ್ಯಂತ ಮತ್ಯದರ್ಶಿನಿ ಮೀನು ಉಪಾಹಾರ ಗೃಹ 
ಹಾಗೂ ಮೀನು ಮಾರಾಟ ಮಳಿಗೆಗಳನ್ನು ನಿರ್ಮಿಸಿದ್ದು, 
ಶೀತಲ ಸರಪಳಿ ಮುಖಾಂತರ ತಾಜಾ ಮೀನನ್ನು 
ಒದಗಿಸಲಾಗುತ್ತಿದೆ. 


ಮಂಜುಗಡ್ಡೆ, ಡೀಸಿಲ್‌ ಮತ್ತು ಮೀನುಗಾರಿಕಾ 
ಸಲಕರಣೆಗಳನ್ನು ಮೀನುಗಾರರಿಗೆ ಕಡಿಮೆ ಬೆಲೆಯಲ್ಲಿ 
ಪೂರೈಕೆ ಮಾಡುವುದು. 


ಮೀನು ಹಾಳಾಗದಂತೆ ಶೀತಲೀಕರಣ ಮತ್ತು ಘನೀಕೃತ 
ವ್ಯವಸ್ಥೆ ಒದಗಿಸಲಾಗಿದೆ. 


ರಾಜ್ಯದ ಒಳನಾಡು ಪ್ರದೇಶಕ್ಕೆ ಶೀತಲೀಕೃತ ಮೀನು 
ಸರಬರಾಜು ಮಾಡಲು ಶೀತಲ  ಸರಪಣಿಯನ್ನು 
ಸ್ಥಾಪಿಸಲಾಗಿದೆ. 


ಪರ್ಸನ್‌ ಮೀನು ಮಾರಾಟ ಮಾಡುವ ಮುಖಾಂತರ 
ಮೀನುಗಾರರು ಹಿಡಿದ ಮೀನಿಗೆ ಉತ್ತಮ ಬೆಲೆ ನೀಡುವಿಕೆ. 


ಮೀನುಗಾರಿಕಾ ಇಲಾಖೆಯ ವಸತಿ, ಮೀನು ಮಾರುಕಟ್ಟೆ 
ಮತ್ತು ಇತರೆ ಯೋಜನೆಗಳನ್ನು ಅನುಷ್ಠಾನಕೆ ತರುವುದು. 


ತಾಜಾ ಮತ್ತು ಘನೀಕೃತ ಮೀನು ಹಾಗೂ ಮೀನಿನ 
ಉತ್ಪನ್ನಗಳನ್ನು ರಫ್ತು, ಮಾಡಲು ಬೆಣಾದ ಸಂಸ್ಕರಣಾ ಮತ್ತು 
ಸಂಸ್ಕರಣಾ ಪೂರ್ವ ಸ್ಥಾವರಗಳ ಸೌಲಭ್ಯಗಳನ್ನು 
ಒದಗಿಸುವುದು. 


ಅಲಂಕಾರಿಕಾ ಮೀನು, ಅಕ್ಟೇರಿಯಂ ಹಾಗೂ ಸಲಕರಣೆಗಳ 
ಮಾರಾಟ, ಮೀನು ಆಹಾರ ಮತ್ತು ಮೀನೆಣ್ನೆಗೆ ಬೇಕಾದ 
ಸೌಲಭ್ಯ ಒದಗಿಸುವುದು. 


ನೂತನ ಯೋಜನೆಗಳಾದ ಮೊಬೈಲ್‌ ಮೀನು ಮಾರಾಟ, 
ಮೊಬೈಲ್‌ ಮತ್ಮದರ್ಶಿನಿ, ಹಾಗೂ ಆನ್‌ ಲೈನ್‌ ಮೀನು 
ಮಾರಾಟವನ್ನು ನಡೆಸುವುದು. 


ವಿವಿಧ ಮತ್ಯಮೇಳ, ಮತ್ತು ಇತರೆ ವಸ್ತುಪ್ರದರ್ಶನಗಳಲ್ಲಿ 
ಭಾಗವಹಿಸಿ ಮೀನು ಸೇವನೆಯನ್ನು ಜನಪ್ರಿಯಗೊಳಿಸುವುದು. 


ಸಂಖ್ಯೆ: ಪಸಂಮೀ ಇ-55 ಮೀೀಇಯೋ 2020 


(ಕೋ ಸ ಪೂಜಾರಿ) 
ಮುಜರಾಯಿ, ಮೀನುಗಾರಿಕೆ ಹಾಗೂ 
ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರು 


